KA / BG- GPO/ 2515WPP -47/2009- 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೬ | ಬೆಂಗಳೂರು, ಗುರುವಾರ , ಮೇ ೫ , ೨೦೧೧ ( ವೈಶಾಖ ೧೫ ಶಕ ವರ್ಷ ೧೯೩೩) ಸಂಚಿಕೆ ೧೮ 

ಭಾಗ- ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ , ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 

ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 


ಕರ್ನಾಟಕ ಸರ್ಕಾರದ ನಡವಳಿಗಳು 

ಕಂದಾಯ ಸಚಿವಾಲಯ 
ವಿಷಯ : ಅನಂತಶಯನಗುಡಿ, 88 - ಮುದ್ದಾಪುರ, ಹೊಸಪೇಟೆ ಗ್ರಾಮ : 

ಹೊಸಪೇಟೆ ತಾಲ್ಲೂಕು: 

- ಬಳ್ಳಾರಿ ಜಿಲ್ಲೆ: 
ಭೂಮಿಯನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಭೂಸ್ವಾಧೀನಪಡಿಸಲು ಪ್ರಕರಣ 6(1) ರ ಪ್ರಕಾರ ಘೋಷಣೆ. 
ಓದಲಾಗಿದೆ: 
1. 1894ರ ಭೂಸ್ವಾಧೀನ ಅಧಿನಿಯಮ (ತಿದ್ದುಪಡಿಯಾದ 1991ರ ಕರ್ನಾಟಕ ಅಧಿನಿಯಮ 33 ರ ಪ್ರಕಾರ ) ಕಲಂ 4 (1) ಕ್ಕೆ ಅನುಸಾರವಾಗಿ 

ಹೊರಡಿಸಲಾಗಿರುವ ರಾಜ್ಯಪತ್ರ 6ನೇ ಎ ವಿಭಾಗದ 729ರ ಪುಟದಲ್ಲಿ ಪ್ರಕಟವಾಗಿರುವ ದಿನಾಂಕ: 22 - 04 - 2010ದ ಕರ್ನಾಟಕ ರಾಜ್ಯಪತದ್ರ 

ಕ್ರಮಾಂಕ:ಕಂಭೂಸ್ವಾ- 61/2009 -10 ದಿನಾಂಕ:19 - 03 - 2010ರ ಅಧಿಸೂಚನೆ. 
2. ಸಹಾಯಕ ಆಯುಕ್ತರು, ಹೊಸಪೇಟೆ ರವರ ಪತ್ರ ಸಂಖ್ಯೆ:ಕಂಭೂಸ್ವಾ-12/2009 - 10 ದಿನಾಂಕ:31 - 01- 2011, 

ಸರ್ಕಾರದ ಆದೇಶ ಸಂಖ್ಯೆ :ಕಂಇ 20 ಭೂಸ್ವಾರಿ 2010 ಬೆಂಗಳೂರು, ದಿನಾಂಕ:15 - 03 - 2011 
ಭೂಸ್ವಾಧೀನ ಅಧಿನಿಯಮ 1894ರ ಪ್ರಕರಣ 5 ( ಎ ) ಮೇರೆಗೆ ಬಂದಿರುವ ವರದಿಯನ್ನು ಪರಿಶೀಲಿಸಿ ಕರ್ನಾಟಕ ಸರ್ಕಾರ 
ಸಾರ್ವಜನಿಕ ಉದ್ದೇಶಕ್ಕಾಗಿ 6 (1 - ಎ ) ಮೇರೆಗೆ ಮುಂದುವರೆಯಲು ನೀಡಲಾದ ನಿರ್ದೇಶನವನ್ನು ಅನುಸರಿಸಿ ಬಂದಿರುವ ವರದಿಯನ್ನು ಪರಿಶೀಲಿಸಿ, 
ಅಂದರೆ ಹೊಸಪೇಟೆ ಪಟ್ಟಣದಲ್ಲಿ ರಾಜ್ಯ ಹೆದ್ದಾರಿ - 49ರ ರಿಂಗ್ ರಸ್ತೆ ನಿರ್ಮಾಣಕ್ಕಾಗಿ 6 - 07 ಎಕರೆ ಭೂಮಿ ಅಗತ್ಯವಾಗಿದೆ ಎಂಬುದನ್ನು ಪರಿಗಣಿಸಿ 
6(1 ) ರೀತ್ಯಾ ಘೋಷಣೆ ಹೊರಡಿಸಿದೆ. ಸದರಿ ಅಧಿನಿಯಮದ 6ನೇ ಪ್ರಕರಣ ಮೇರೆಗೆ ಸಹಾಯಕ ಆಯುಕ್ತರು, ಹೊಸಪೇಟೆ ರವರನ್ನು ಜಿಲ್ಲಾಧಿಕಾರಿಗಳ 
ಕಾರ್ಯವನ್ನು ನಿರ್ವಹಿಸಲು ನೇಮಿಸಲಾಗಿದೆ ಮತ್ತು ಸ್ವತ್ತುಗಳನ್ನು ಸ್ವಾಧೀನಪಡಿಸಲು ಆದೇಶಿಸುವ ಅಧಿಕಾರವನ್ನು ನೀಡಲಾಗಿದೆ. ಕರಡು ಐತೀರ್ಪು 
ರಚಿಸುವ ಮುನ್ನ ಭೂಸ್ವಾಧೀನ ವೆಚ್ಚದ ಪೂರ್ಣ ಮೊತ್ತವನ್ನು (ಶೇ .100 ರಷ್ಟು) ಸಂಬಂಧಿಸಿದ ಭೂ ಕೋರಿಕೆ ಸಂಸ್ಥೆಯಿಂದ ಭರಣ ಮಾಡಿಕೊಳ್ಳತಕ್ಕದ್ದು. 

1894ರ ಭೂಸ್ವಾಧೀನ ಕಾಯ್ದೆಯ ( ತಿದ್ದುಪಡಿಯಾದ 1991ರ ಕರ್ನಾಟಕ ಕಾಯ್ದೆ 33) 6ನೇ ಕಲಂಗೆ ಅನುಗುಣವಾಗಿ ಹೊರಡಿಸಿದ 
ಘೋಷಣೆಯ ಪ್ರತಿಯನ್ನು ಅನುಬಂಧಿಸಿ ಪ್ರಕಟಣೆಗಾಗಿ ಉಪ ನಿರ್ದೇಶಕರು, ಸರ್ಕಾರಿ ಮುದ್ರಣಾಲಯ , ಗುಲ್ಬರ್ಗಾ ಇವರಿಗೆ ಕಳುಹಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ ನಾಗರತ್ನ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಭೂಸ್ವಾ 1 & 3) 


( ೩೪೫ ) 


ಸ್ವಾಧೀನ | | 

ತರಂ | 


೩೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೫ , ೨೦೧೧ 

ಭಾಗ- ೬ 
* ಕಂದಾಯ ಸಚಿವಾಲಯ 
- ಭೂಸ್ವಾಧೀನ ಕಾಯ್ದೆ ಕಲಂ 6ರ ಘೋಷಣೆ 

ಕಂ . ಇ.20 ಭೂಸ್ವಾರಿ 2016 , ದಿನಾಂಕ:15.03 .2011 
ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವ ಭೂಮಿ ಜಮೀನುಗಳ ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಹೊಸಪೇಟೆ ಪಟ್ಟಣದಲ್ಲಿ ರಾಜ್ಯ ಹೆದ್ದಾರಿ- 49ರ ರಿಂಗ್ ರಸ್ತೆ ನಿರ್ಮಾಣದ ಉದ್ದೇಶಕ್ಕಾಗಿ ಜಮೀನು ಅಗತ್ಯವಾಗಿದೆ 
ಎಂದು ಭೂಸ್ವಾ:61/ 2009 -10 ದಿನಾಂಕ 19 - 03 - 2010 ನೇಯ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದರಿಂದ 

ಮತ್ತು ಕರ್ನಾಟಕ ಅಧಿನಿಯಮ 1991 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 ( ಕೇಂದ್ರ ಅಧಿನಿಯಮ ನಂ :1894ರ 15- ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು, ಬಳ್ಳಾರಿ ವರದಿಯನ್ನು 
ಪರಿಶೀಲಿಸಿದ ನಂತರ ಮೇಲೆ ನಿರ್ಧಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿ, ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟವಾಗಿರುವುದರಿಂದ . 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿ -ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಸಹಾಯಕ ಆಯುಕ್ತರು, ಹೊಸಪೇಟೆ ಇವರನ್ನು ಸದರಿ ಭೂಮಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿವೇದಿಸುವ ಸಲುವಾಗಿ ಸದರಿ 
ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ 
ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 
ಸದರಿ ಭೂಮಿ/ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಸಹಾಯಕ ಆಯುಕ್ತರು, ಹೊಸಪೇಟೆ ಇವರ ಕಛೇರಿಯಲ್ಲಿ ಇಡಲಾಗಿದೆ. 

ನಮೂನೆ- 6 
ಜಿಲ್ಲೆ: ಬಳ್ಳಾರಿ ತಾಲ್ಲೂಕು: ಹೊಸಪೇಟೆ 

ಹೋಬಳಿ: ಹೊಸಪೇಟೆ 

ಗ್ರಾಮ : ಅನಂತಶಯನಗುಡಿ, 88 - ಮುದ್ದಾಪುರ ಮತ್ತು ಹೊಸಪೇಟೆ 
ಖಾತೆದಾರರ/ ಅನುಭವದಾರರ / | ಸ . ನಂ . ಜಮೀನ 

ಚಕ್ಕುಬಂದಿ 

ಕಟ್ಟಡಗಳು ಗಿಡಮರ 

ಷರಾ 
ಗೇಣಿದಾರರ 

ತರಹ 

ಉತ್ತರ | ದಕ್ಷಿಣ ಪೂರ್ವ ಪಶ್ಚಿಮ ಪಡಿಸಿಕೊಳ್ಳುವ ರೂ : ಪೈ ಬಾವಿ 
ಹಿತಾಸಕ್ತಿ ಹೊಂದಿರುವ ಇತರ ವ್ಯಕ್ತಿಯ 

ವಿಸ್ತೀರ್ಣ 

ಪಂಪ್ ಸೆಟ್ 
ಹೆಸರು 
_ 1 | 

2 | 3 | 4 | 5 | 6 | 7 | 8 | 9 | 10 | 11 | 12 | 13 

ಅನಂತಶಯನಗುಡಿ 
ಕೃಷ್ಣಜಿ ಕುಲಕರ್ಣಿ ತಂದೆ ಡಿ.ಕೆ . | 123ಬಿ 

124/ 2 | 123 / ಸಿ 

0. 02 0 . 02 
ಕುಲಕರ್ಣಿ 
ಶಾಂತಿಲಾಲ್ ತಂದೆ ನರಸಿಂಗ್‌ಜಿ 124 /2ಬಿ 

123 / 4 | 125 132 184 /2ಪಿ 

0.50 0 . 23 
ಎಸ್ . ಬುಡೇನ್ ಸಾಬ್ ತಂದೆ | 123 / ಎ2 

ಖುಷಿ 124 /2 123 / ಎ ಪಿ 

1 ತೆಂಗಿನ ಮರ 
ಫಕ್ಷಸಾಬ್ 

122 / ಬಿ 
ಕಮ್ಮಾರ್ ಸಣ್ಣ ಹನುಮಂತಪ್ಪ ತಂದೆ | 122 / ಬಿ2ಎ2 ಖುಷ್ಠಿ 131 122ಬಿ2ಎ | 12ಬಿ2ಬಿ 

122ಬಿ1 

0 .22 

0 .17 
ಗುರಪ್ಪ 
ಬಂಡಿ ಸಣ್ಣ ಜಂಬಣ್ಣ ತಂದೆ ತಿಮ್ಮಪ್ಪ 122ಬಿ / 2 

131 | 122ಬಿ1 122ಬಿ2ಎ 

0 . 44 | 0.14 

1 ಹತ್ತಿಮರ 
88 - ಮುದ್ದಾಪುರ 

2 ಸಿರಸದ ಮರಗಳು 
ಜಮೀನು 

3 ತೆಂಗಿನ ಮರಗಳು 

( ಒಂದು ವರ್ಷದ್ದು) 
| | 

| ಒಟ್ಟು 1.45 | 0.68 | 


ಸಂ . 


ಖುಷ್ಟಿ 


132 


125 


ಖುಷ್ಟಿ 


131 


- 132 


| 


0 .27 


0 .12 


ಖುಷಿ 


32 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೫ , ೨೦೧೧ 


೩೪೭ 


ಸ. ನಂ . 


ತರಂ 


ಗಿಡಮರ 


ಷರಾ 


ಜಮೀನ 
ತರಹೆ 


ಸಂ . | 


ಖಾತೆದಾರರ/ ಅನುಭವದಾರರ / 

ಗೇಣಿದಾರರ 
ಹಿತಾಸಕ್ತಿ ಹೊಂದಿರುವ ಇತರ ವ್ಯಕ್ತಿಯ 

ಹೆಸರು 


ಚಕ್ಕುಬಂದಿ 
ಉತ್ತರ | ದಕ್ಷಿಣ | ಪೂರ್ವ 


ಪಶ್ಚಿಮ 


ಸ್ವಾಧೀನ 
ಪಡಿಸಿಕೊಳ್ಳುವ ರೂ : ಪೈ 
ವಿಸ್ತೀರ್ಣ 


ಕಟ್ಟಡಗಳು 

ಬಾವಿ 
ಪಂಪ್ ಸೆಟ್ 


5 


8 


| 


9 


| 


10 


| 


11 


| 


12 


| 


13 | 


| | 6 | 7 | 

88 - ಮುದ್ದಾಪುರ ಜಮೀನು 
662ಬಿ 66ಎ2ಎ 


ಸುನಿತಾಬಾಯಿ ಗಂಡ ಪೃಥ್ವಿರಾಜ್ | 66ಎ2ಎl 


68/ 3 


0 .20 


0 . 03 


ಸಿಂಗ್ 


662ಸಿ 


66ಬಿ 


66ಎ2ಬಿ 


0 .10 


0 .06 


8 ತೆಂಗಿನ ಮರಗಳು 


- 66ಬಿ 


| 


51 , 63 


66ಎ2ಸಿ 


0 . 04 


0 .04 


ಸಿ. ಕುಮಾರಸ್ವಾಮಿ ಶೆಟ್ಟಿ ತಂದೆ / 66ಎಸಿ2 

ತಿಮ್ಮಯ್ಯ ಶೆಟ್ಟಿ 
3 . ಕೆ.ಎಸ್. ಖಲೀಲ್ ಅಹ್ಮದ್ ತಂದೆ | 66ಬಿಂಬಿ 

ಕೆ.ಎಸ್. ಶೇಕ್ ಸಾಬ್ ಮತ್ತು ಇತರರು 
ಸಿ. ಕುಮಾರಸ್ವಾಮಿ ಶೆಟ್ಟಿ ತಂದೆ 5152 

ತಿಮ್ಮಯ್ಯಶೆಟ್ಟಿ 
5. | ಎಂ . ಸೋರಪ್ಪ ಬಂದಿ ಹನುಮಂತಪ್ಪ ] 519 


| 


51ಬಿ 


51ಸಿ1 


1. 78 


1. 95 


67 , 66, | 

63 


131 


51ಡಿ 


0.79 


155 


55, 52 , 
_53 


ಅನಂತಶಯನ 
ಗುಡಿ ಗ್ರಾಮ 


6. | ಧರ್ಮೇಂದ್ರ ಸಿಂಗ್ ತಂದೆ ಬಾಲಾಜಿ | 63ಎ 3ಬಿ 


63ಎ 


63ಎ ಪಿ 


64 


0 . 02 


0.09 


ಸಿಂಗ್ 


3ಬಿ 


7, 


57 ಪಿ 


56 


57 ಪಿ 


0 .06 


0. 06 


ಬಿ . ಓಂಕಾರರೆಡ್ಡಿ ಮತ್ತು ಇತರರು 57 /2ಬಿ 
ಬಂಡಿ ಶಂಕ್ರಪ್ಪ ತಾಯಿ ಬಂಡಿ | 55 /ಎಬಿ 
ಹುಲಿಗೆಮ್ಮ ಮತ್ತು ಇತರರು 


511ಇ . 


| 


55 ಪಿ 


| 


53 , 51 


56 


0.10 | 


0 . 06 


1 ಬನ್ನಿಮರ 
2 ಸಿರಸದ ಮರಗಳು 
4 ಬೇವಿನ ಮರಗಳು 
( ಒಂದು ವರ್ಷದ್ದು) 
1 ತೆಂಗಿನ ಮರ 
1 ಸಿರಸದ ಮರ 


ತರಿ 


51/ ಇ . 


52 


/ 


SS 


0 . 07 


ಬಂದಿ ಸಣ್ಣ ಹನುಮಂತಪ್ಪ 

53 / 
ಧರ್ಮೇಂದ್ರ ಸಿಂಗ್ ತಂದೆ ವಿ . ಬಾಲಾಜಿ | 52 ( ಬಿ 


53ಪಿ 
| 52 / ಪಿ | 


0. 08 
0.32 


ತರಿ 


51 


131 


| 


53 


| 


0 .09 


ಸಿಂಗ್ 


೩೪೮ 


ಭಾಗ- ೬ 


| 


ಸ . ನಂ . 


ತರಂ | 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೫ , ೨೦೧೧ 

ಚಕ್ಕುಬಂದಿ 
ಉತ್ತರ ದಕ್ಷಿಣ | ಪೂರ್ವ 

ಪಶ್ಚಿಮ 


ಗಿಡಮರ 


ಷರಾ 


ಖಾತೆದಾರರ/ ಅನುಭವದಾರರ/ 

ಗೇಣಿದಾರರ 
ಹಿತಾಸಕ್ತಿ ಹೊಂದಿರುವ ಇತರ ವ್ಯಕ್ತಿಯ 


ಜಮೀನ 
ತರಹ 


ಸ೦ . 


ಸ್ವಾಧೀನ 
ಪಡಿಸಿಕೊಳ್ಳುವ ರೂಪೈ 
ವಿಸ್ತೀರ್ಣ 


ಕಟ್ಟಡಗಳು 

ಬಾವಿ 
ಪಂಪ್ ಸೆಟ್ 


ಹೆಸರು 


| 


| 


11 


| 


12 


| 13 


9 
0.35 


10 
0.27 


_ 131 


521 


1 ಎಸ್. ಅಬ್ದುಲ್ ರಹೀಮ್ ತಂದೆ | 52 /2ಬಿ 
| ಎಸ್. ಅಬ್ದುಲ್ ಸಲಾಂಸಾಬ್ 
ಸಂತೋಷಕುಮಾರ ಸಿಂಗ್ ತಂದೆ | 83ಬಿ1 
ಬಾಲಾಜಿಸಿಂಗ್ 


12. 


83ಎ 


| 


83ಬಿ 


97 


| 


0.20 


010 


13. | ಶ್ರೀ ಗ್ರಾಮ ಉತ್ತರಾಧಿಮಠ ಸ್ವಾಮಿಗಳು | 97 /2ಎ 


ತರಿ 


| | 

97 /2ಬಿ 


| 97 /2ಎ 


| 


97/2ಬಿ 


60 - ಹೊಸಪೇಟೆ 


0 .12 


0 .40 


ಜಮೀನು 


ಒಟ್ಟು 


1. 


ಶ್ರೀಮತ್ | 60ಎಬಿ | ತರಿ 


56 


0 . 46 


| 


0.39 


ಶ್ರೀ 108 
ಸತ್ಯಾತೀರ್ಥಪಾದಂಗಳವರ್ 


ಹೊಸಪೇಟೆ ಗ್ರಾಮದ ಜಮೀನು 
62ಎ / ಎ | 60ಎಬಿ | 

97 /2ಬಿ 

88 
ಮುದ್ದಾಪುರ 
ಗ್ರಾಮದ 


ಜಮೀನು 


1 .45 


1. ಅನಂತಶಯನಗುಡಿ 
2 . 88 - ಮುದ್ದಾಪುರ ಜಮೀನು 
3. ಹೊಸಪೇಟೆ ಗ್ರಾಮದ ಜಮೀನು 


416 


0.46 


ಒಟ್ಟು 6. 07 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ನಾಗರತ್ನ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ವಾಧೀನ-1:3) 


ಪಿ . ಆರ್ .142 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೫ , ೨೦೧೧ 

೩೪೯ 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ರಾಮನಗರ ಜಿಲ್ಲೆ, ರಾಮನಗರ. 
ಭೂ ಅರ್ಜನೆ ಅಧಿನಿಯಮದ 4(1) ಮತ್ತು 17(1)( 4) ರ ಅನ್ವಯ ಅಧಿಸೂಚನೆ. 

ಕ್ರಮಾಂಕ:ಎಲ್ . ಎ. ಕ್ಯೂ .ಎಸ್ . ಆರ್ :166 /10 - 11, ದಿನಾಂಕ:26 - 10 - 2010 
ಮುಂದಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನು, ಕಟ್ಟಡ, ನಿವೇಶನಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಬೆಂಗಳೂರು- ಮೈಸೂರು ನಡುವೆ ಎರಡು ಪಥದ ಜೋಡಿ ರೈಲ್ವೆ ರಸ್ತೆ ನಿರ್ಮಾಣಮಾಡಲು 
ಹೆಚ್ಚುವರಿ ವಿಸ್ತೀರ್ಣ ಭೂಸ್ವಾಧೀನಪಡಿಸಬೇಕಾಗಿರುತ್ತದೆಂದು ರಾಮನಗರ ಜಿಲ್ಲಾಧಿಕಾರಿಗಳಿಗೆ ಮನವರಿಕೆಯಾಗಿದೆ . 

_ 1991ನೇ ಸಾಲಿನ ಕರ್ನಾಟಕ ಸರ್ಕಾರದ ಅಧಿನಿಯಮದ 33 ತಿದ್ದುಪಡಿಯಾದ ಮತ್ತು 1894ನೇ ಸಾಲಿನ ಭೂ ಸ್ವಾಧೀನ ಕಾಯ್ದೆ ತಿದ್ದುಪಡಿಗಳಲ್ಲಿ ತಿದ್ದುಪಡಿಯಾದ 1894ನೇ ಭೂಸ್ವಾಧೀನ ಕಾಯ್ದೆ ಕಲಂ 4(1) ರ ಪ್ರಕಾರ 
ಸದರಿ ಜಮೀನುಗಳು ಮೇಲ್ಕಂಡ ಉದ್ದೇಶಕ್ಕಾಗಿ ಬೇಕೆಂದು ಪ್ರಕಟಿಸಿದೆ. ಹಾಗೂ ಸದರಿ ಕಾಯ್ದೆಯ 4(2) ನೆಯ ಪ್ರಕಟಣೆಯಿಂದ ವಿಹಿತವಾದ ಅಧಿಕಾರಿಗಳನ್ನು ಉಪಯೋಗಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ ಜಿಲ್ಲೆ, 
ರಾಮನಗರ ಇವರಿಗೆ ಮತ್ತು ಇವರ ಸಿಬ್ಬಂದಿ ವರ್ಗದವರಿಗೆ ಅಧಿಕಾರವಹಿಸಿ ಕೊಡಲಾಗಿದೆ. 

- ಭೂಸ್ವಾಧೀನ ಕಾಯ್ದೆ ಪ್ರಕರಣದ 17 ಉಪ ಪ್ರಕರಣ 1( 4)ರಲ್ಲಿ ವಿಧಿವತ್ತಾಗಿರುವ ಅಧಿಕಾರದ ಪ್ರಕಾರ ಕರ್ನಾಟಕ ಸರ್ಕಾರದಿಂದ ತುರ್ತು ಶಾಸನ ರೀತ್ಯಾ 5( ಎ) ಪ್ರಕರಣವು ಇದಕ್ಕೆ ಅನ್ವಯಿಸುವುದಿಲ್ಲವೆಂದು ಸರ್ಕಾರದಿಂದ 
ಆದೇಶ ನೀಡಲಾಗಿದೆ. ಸರ್ಕಾರದ ಆದೇಶದ ಸಂಖ್ಯೆ ಕಂಇ:24/ಭೂಸ್ವಾಗ್ರಾ/ 2010 , ದಿ:06 -08 -10. 

ಭೂಸ್ವಾಧೀನ ಕಾಯ್ದೆಗೆ ಅನುಗುಣವಾಗಿ ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಿಣಿದಾರ ಅಥವಾ ಈ ಕೆಲಸಕ್ಕೆ ನೇಮಿಸಲ್ಪಟ್ಟಿರುವ ಅಧಿಕಾರಿಗಳಿಗೆ ಅಡಚಣೆಯನ್ನುಂಟು 
ಮಾಡುವುದಾಗಲೀ ಅಥವಾ ಅತಿ ಕ್ರಮಿಸುವುದಾಗಲೀ ಮಾಡಬಾರದೆಂದು ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಗುತ್ತಿಗೆ, ಅಡಮಾನ, ಹಸ್ತಾಂತರ , ವಿನಿಮಯ ಅಥವಾ ಇನ್ನಾವುದೇ ರೀತಿಯ 
ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚ ಇಲ್ಲದೇ ಅಭಿವೃದ್ದಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು, ರಾಮನಗರ ಜಿಲ್ಲೆ, ರಾಮನಗರ ಇವರ ಮುಂಜೂರಾತಿಯನ್ನು ಪಡೆಯದೇ ಮಾಡಿದ ಕ್ಷಣದಲ್ಲಿ 
ಅಂತಿಮವಾಗಿ ಅಧಿಕೃತ ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನಿನ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮಮದ 24 ಏಳನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 
ಭೂಮಿಗಳ ಸ್ಕೂಲ ನಕಾಶೆಯನ್ನು ಪರಿಶೀಲನೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ ಜಿಲ್ಲೆ ರಾಮನಗರ ರವರ ಕಛೇರಿಯಲ್ಲಿ ಇಡಲಾಗಿದೆ. ( ನಂ . ಎಲ್ಎಕ್ಯೂಎಸ್‌ಆ‌:110 - 11 ) 

ಅನುಸೂಚಿ 
ಜಿಲ್ಲೆ: ರಾಮನಗರ ತಾಲ್ಲೂಕು: ಚನ್ನಪಟ್ಟಣ ಹೋಬಳಿ: ಮಳೂರು 

ಗ್ರಾಮ : ಶೆಟ್ಟಿಹಳ್ಳಿ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಖಾ , ನಂ . ತರಹ 

ಅಗತ್ಯವಾದ | ಮೌಲ್ಯ 
ಚಕ್ಕುಬಂದಿ 

ಅಂದಾಜು | ನಿರ್ಧರಣೆ 

ಚ. ಅಡಿ. 
ಪೂರ್ವ ಸ. ನಂ . ಪಶ್ಚಿಮ 

ದಕ್ಷಿಣ ವಿಸ್ತೀರ್ಣ ಕಂದಾಯ 
ಸ. ನಂ . ಸ. ನಂ . ಸ. ನಂ . ಎ . ಗುಂ 

| ರೂ . ಪೈ 

10 | 11 
ಕಾಳಮ್ಮ ಕೋಂ ಹೊನ್ನಯ್ಯ ಕಾಳಮ್ಮ ಕೋಂ ಹೊನ್ನಯ್ಯ 114 | ಸೈಟು ಬಂಡಿ ರಸ್ತೆ | ಸ. ನಂ .10 ರೈಲ್ವೆ ರಸ್ತೆ 

2400 
ಚಿಕ್ಕಮ್ಮ ಕೋಂ ಕೆಂಚಹೆಗ್ಗಡೆ ಚಿನ್ನಮ್ಮ ಕೋಂ ಕೆಂಚಹೆಗ್ಗಡೆ 

115 ಖಾಲಿಜಾಗ. ಖಾ . ನಂ .117 ) ಬಂಡಿ ರಸ್ತೆ | ರೈಲ್ವೆ ರಸ್ತೆ | ಖಾ . ನಂ .116 , 2 | 2092 - 75 
ದೇವಪ್ಪ ಬಿನ್ ಪುಟ್ಟ ಚನ್ನಮ್ಮ ದೇವಪ್ಪ ಬಿನ್ ಪುಟ್ಟ ಚನ್ನಮ್ಮ 

1161 ಕಟ್ಟಡ ಖಾ . ನಂ . 116 / 2 

ಉಳಿಕೆ ಮನೆ 352 
118 / 2 

ಜಾಗ. 
4 ಬುಡ್ಡಹೆಗ್ಗಡೆ ಬಿನ್ ದ್ಯಾವ ಹೆಗ್ಗಡೆ ಬುಡ್ಡಹೆಗ್ಗಡೆ ಬಿನ್ ದ್ಯಾವ ಹೆಗ್ಗಡೆ 

116 / 2 116A | ಬಂಡಿ ರಸ್ತೆ | ರೈಲ್ವೆ ರಸ್ತೆ | ಉಳಿಕೆ ಮನೆ 722 

ಜಾಗ 


*)2 


ಉತ್ತರ 


- 5 


ಮನೆ 


115 


ಕಟ್ಟಡ 


೩೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೫ , ೨೦೧೧ 


ಭಾಗ - ೬ 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಖಾ , ನಂ . 


ತರಹ 


*)2 


ಚಕ್ಕುಬಂದಿ 


ಅಗತ್ಯವಾದ | ಮೌಲ್ಯ 
ಅಂದಾಜು | ನಿರ್ಧರಣೆ 
ಚ. ಅಡಿ. 
ವಿಸ್ತೀರ್ಣ | ಕಂದಾಯ 
ಎ. ಗುಂ | ರೂ . ಪೈ 
10 | 

| 11 


ಪೂರ್ವ 


ಸ. ನಂ . 


ಪಶ್ಚಿಮ 
ಸ. ನಂ . 


ಉತ್ತರ 


ನ 


ದಕ್ಷಿಣ 
ಸ. ನಂ . 


તેમ 


| 


2 


. 


_ 8 


5 


. 


ಖಾಲಿಜಾಗ. 


1181 


115 


ರೈಲ್ವೆ ರಸ್ತೆ 


118 / 2 


1508 


11874 


ಕಟ್ಟಡ 


| 


117 


1620 


ದೇವಪ್ಪ ಬಿನ್ ಸ್ಕೂಲ್ ಮಾಸ್ಟರ್ 
ದೊಡ್ಡಹೆಗ್ಗಡೆ 
ಬೀರಮ್ಮ ಕೋಂ ರೇವಹೆಗ್ಗಡೆ 
ಕೋಟೆದೊಡ್ಡಯ್ಯ 
ದೇವಪ್ಪ ಬಿನ್ ಸ್ಕೂಲ್ ಮಾಸ್ಟರ್ 
ದೊಡ್ಡಹೆಗ್ಗಡೆ 


| ದೇವಪ್ಪ ಬಿನ್ ಸ್ಕೂಲ್ ಮಾಸ್ಟರ್ 

ದೊಡ್ಡಹೆಗ್ಗಡೆ 
| ಬೀರಮ್ಮ ಕೋಂ ರೇವಹೆಗ್ಗಡೆ 
ಕೋಟೆದೊಡ್ಡಯ್ಯ 
ದೇವಪ್ಪ ಬಿನ್ ಸ್ಕೂಲ್ ಮಾಸ್ಟರ್ 
ದೊಡ್ಡಹೆಗ್ಗಡೆ 


118/ 
118 / 2 


ಖಾಲಿಜಾಗ. 


| 122 

114 / 4 
| ಕೆರೆ ಅಂಗಳ 


1160 


| ರೈಲ್ವೆ ರಸ್ತೆ 
( 117 
ರೈಲ್ವೆ ರಸ್ತೆ | 


2109 - 75 


ಉಳಿಕೆ 
ಉಳಿಕೆ ಖಾಲಿ 


122 


ಸೈಟು 


118 /2 


722 


ಜಾಗ. 


11874 


| ಸೈಟು 


118 / 2 


117 


ಉಳಿಕೆ 


| 


420 


ಬಂಗಾರಮ್ಮ ಕೋಂ ಎಸ್ . ಡಿ. 
ಕಾಸಿಲಿಂಗಯ್ಯ 
ಖಾಲಿಜಾಗ. 


ಬಂಗಾರಮ್ಮ ಕೋಂ ಎಸ್. ಡಿ. 
ಕಾಸಿಲಿಂಗಯ್ಯ 
ಖಾಲಿಜಾಗ. 


10 


11 


| ಖಾಲಿಜಾಗ ) 


122 


| 


118/ 4 


| 


118 / 


ಉಳಿಕೆ 


11945 


ಜಿಲ್ಲಾಧಿಕಾರಿಗಳು, ರಾಮನಗರ ಜಿಲ್ಲೆ, 
ಪಿ . ಆರ್‌.150 

ರಾಮನಗರ. 
ಕಂದಾಯ ಸಚಿವಾಲಯ , ಬೆಂಗಳೂರು. 
ಭೂಸ್ವಾಧೀನ ಅಧಿನಿಯಮ 6 (1) ನೇ ಪ್ರಕರಣದ ಮೇರೆಗೆ ಘೋಷಣೆ 

ಕ್ರಮಾಂಕ: ಕಂಇ / 04/ ಭೂಸ್ವಾಗ / 2011 , ದಿನಾಂಕ: 15.04.2011 
ಇದರ ಅನುಸೂಚಿಯಲ್ಲಿ ನಿರ್ಧಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಅರ್ಕಾವತಿ ಜಲಾಶಯ ಯೋಜನೆಯ ಎಡದಂಡೆ ಏತನೀರಾವರಿ ನಾಲೆ ಮತ್ತು ರಿವರ್ಸ್ ನಾಲೆ ನಿರ್ಮಾಣಕ್ಕೆ 
ಅವಶ್ಯವಿದೆ ಎಂದು ರಾಮನಗರ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂ ಸ್ವಾಧೀನ ಕಾಯ್ದೆ 1894ರ ಕಲಂ4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ:ರಾಜಿಕಾ/ಎಲ್ಎಕ್ಯೂಎಸ್‌ಆ‌:58/ 08 -09 ದಿನಾಂಕ:09 - 08 - 10 ಅಧಿಸೂಚನೆಯಲ್ಲಿ 
ಅಧಿಸೂಚಿಸಲಾಗಿದ್ದುದರಿಂದ. 

ಮತ್ತು ಕರ್ನಾಟಕ ಕಾಯ್ದೆ : 33 - 1991ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894(ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ (1) 5 - ಎ ಪ್ರಕರಣದ (2) ನೇ ಉಪ ಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ: 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 


ತರಹ 


ಸ. ನಂ . 


ಖುಷಿ 


ಗಡಿ 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೫ , ೨೦೧೧ 

೩೫೧ 
ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ರಾಮನಗರ ಜಿಲ್ಲೆ, ರಾಮನಗರ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 

3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳುವ ಸದರಿ 
ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 
ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು ರಾಮನಗರ ಜಿಲ್ಲೆ, ರಾಮನಗರ ಇವರ ಕಛೇರಿಯಲ್ಲಿ ಇಡಲಾಗಿದೆ. ( ಎಲ್ಎಕ್ಯೂ .ಎಸ್‌ಆ‌:11/08 - 09) 

ಅನುಸೂಚಿ 
ಜಿಲ್ಲೆ: ರಾಮನಗರ ತಾಲ್ಲೂಕು: ಕನಕಪುರ ಹೋಬಳಿ: ಉಯ್ಯಂಬಳ್ಳಿ & ಕೋಡಿಹಳ್ಳಿ 

ಗ್ರಾಮ : ಕೊಕ್ಕರೆಹೊಸಹಳ್ಳಿ & ಕೋಡಿಹಳ್ಳಿ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ . ನಂ . 

ಚಕ್ಕುಬಂದಿ 

ಭೂಸ್ವಾಧೀನ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಕಂದಾಯ 
ಸ. ನಂ . ಸ. ನಂ . ಸ . ನಂ . 

ಎ . ಗುಂ 

ರೂ . ಪೈ . 

- 10 | 11 
ಕೊಕ್ಕರೆಹೊಸಹಳ್ಳಿ 
ರಾಮೇಗೌಡ ರಾಮೇಗೌಡ 

26 

ರೀ . ಸ . ನಂ . ರೀ ಸ . ನಂ . ಕೋಡಿ ಹಳ್ಳಿ | ಹಿ. ನಂ . 26/2 0 - 06 0 - 23 
27 

26 / 3 
2 . ಭಾನಾನಾಯಕ್ ಬಿನ್ ಲಚ್ಚನಾಯಕ್ | ಭಾನಾನಾಯಕ್ ಬಿನ್ ಲಚ್ಚನಾಯಕ್ 26 / 2 

ಖುಷ್ಠಿ ರೀ ಸ. ನಂ . ರೀ ಸ . ನಂ . ರೀ ಸ . ನಂ . 28 0-10 

0 - 39 
- 26 / 4 2673 

260 
3 | ಭಾನಾನಾಯಕ್ ಬಿನ್ ಲಚ್ಚನಾಯಕ್ | ಭಾನಾನಾಯಕ್ ಬಿನ್ ಲಚ್ಚನಾಯಕ್ 26/ 4 ಖುಷ್ಠಿ ರೀ ಸ. ನಂ . | ರೀ ಸ. ನಂ . | ರೀ ಸ. ನಂ . | ರೀ ಸ. ನಂ . 28 0 -04 

0 - 11 
- 27 26 /2 

26 
ದೇವಮ್ಮ ಕೋಂ ದೇವಮ್ಮ ಕೋಂ ಖುಷ್ಠಿ ಸ. ನಂ . | ಸ . ನಂ . 30ರ | ಸ . ನಂ . 28 | ಸ . ನಂ . 33 

0 - 06 

0 - 20 
ಕೆ. ಎಂ . ಮಾರೇಗೌಡ, ಚುಂಡೇಗೌಡ ಕೆ. ಎಂ . ಮಾರೇಗೌಡ, ಚುಂಡೇಗೌಡ 

30ರ ಉಳಿಕೆ | ಉಳಿಕೆ 

0- 07 0 - 23 
ಕೆ.ಸಿ.ದೇವರಾಜು ಬಿನ್ ಚೌಡೇಗೌಡ, | ಕೆ. ಸಿ.ದೇವರಾಜು ಬಿನ್ ಚೂಡೇಗೌಡ, 

ಖುಷಿ ಸ . ನಂ . 30 | ಸ. ನಂ . 33ರ | ಸ . ನಂ . 30 | | ಸ . ನಂ . 28 . 

0 -32 0 - 78 
ಬಾಲ್ಯನಾಯ್ಕ ಬಿನ್ ಗೋವಿಂದ ಬಾಲ್ಯನಾಯ್ಕ ಬಿನ್ ಗೋವಿಂದ 

ಉಳಿಕೆ 
ನಾಯ್ಕ 

ನಾಯ್ಕ 
ಕೆ. ಆರ್‌. ವೆಂಕಟಪ್ಪ, ಕೆ.ಆರ್‌. ವೆಂಕಟಪ್ಪ, ಸ . ನಂ . 35ರ | ಸ. ನಂ .35 ರ | ಸ. ನಂ . 30 | ಸ . ನಂ .28 

0 - 39 

1 - 54 
ಕೆ. ಆರ್.ತಮ್ಮಣ್ಣಗೌಡ 

ಕೆ. ಆರ್‌.ತಮ್ಮಣ್ಣಗೌಡ 
ಲಕ್ಷ್ಮಮ್ಮ ಬಿನ್ ಮೂಢಗಿರಿಗೌಡ ಲಕ್ಷ್ಮಮ್ಮ ಬಿನ್ ಮೂಢಗಿರಿಗೌಡ 37 /lಎ ಖುಷ್ಠಿ 37 / 2 

54 371ಎ1 ರ 371ಎ1ರ 

0 - 16 

0 - 24 

ಉಳಿಕೆ 
ಮಹಮದ್ಪೀರ್‌ಸಾಬ್ ಬಿನ್ ಮಹಮದ್‌ಪೀರ್‌ಸಾಬ್ ಬಿನ್ 

37 / ಬಿ 37lಎ 37/lಎ 37 /1ಬಿ ರ 37 /lಎ 

0 - 0 / 2 0 - 01 
ಅಬ್ದುಲ್ ಖಾದರ್ ಅಬ್ದುಲ್ ಖಾದರ್ 

ಉಳಿಕೆ 


30 


ಖುಷಿ 


35 


| 


ಖುಷಿ 


ಉಳಿಕೆ 


8 


ಖುಷಿ 


೩೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೫ , ೨೦೧೧ 


ಭಾಗ - ೬ 


*) 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಸ. ನಂ . 


ತರಹ 


ಚಕ್ಕುಬಂದಿ 


ಪೂರ್ವ 


ದಕ್ಷಿಣ 


ಪಶ್ಚಿಮ 
ಸ. ನಂ . 


ಉತ್ತರ 
ಸ . ನಂ . 


ಸ . ನಂ . 


ಸ. ನಂ . 


ಭೂಸ್ವಾಧೀನ 
ವಿಸ್ತೀರ್ಣ ಕಂದಾಯ 
ಎ . ಗುಂ 
10 
0- 23 

0 - 35 
0 - 06 0 - 09 


ರೂ . ಪೈ . 
- 11 


6 . 


| 


8 


9 


| 


37 /2 


37 / 


ಕೆ . ಪಿ . ಆನಂದ ಬಿನ್ ಮೂಢಗಿರಿಗೌಡ | ಕೆ. ಪಿ. ಆನಂದ ಬಿನ್ ಮೂಢಗಿರಿಗೌಡ 
ಚಂದ್ರನಾಯ್ಕ ಬಿನ್ ಬಾಲ್ಯನಾಯ್ಕ ಚಂದ್ರನಾಯ್ಕ ಬಿನ್ ಬಾಲ್ಯನಾಯ್ಕ 


371ಎ 
37 / 2 


| 37 /2ರ ಉಳಿಕೆ | 37 /2ರ ಉಳಿಕೆ 

37 / 3ರ ಉಳಿಕೆ 


10 


| 


37 /3 


ಖುಷಿ 


37 / 3ರ 


28 


| 


41 / 


ಖುಷ್ಠಿ 


ಸ . ನಂ . 50 | 


ಸ . ನಂ .42 


| 


41 /1ರ ಉಳಿಕೆ 


- 0-02 


0 - 06 


ಕರಿತಿಮ್ಮೇಗೌಡ, ಕೆ .ಹೆಚ್.ರಾಮಣ್ಣ, 
ಕೆ.ಹೆಚ್ .ಗಿರಿಯಪ್ಪ 


ಕರಿತಿಮ್ಮೇಗೌಡ, ಕೆ.ಹೆಚ್.ರಾಮಣ್ಣ, 
ಕೆ. ಹೆಚ್ .ಗಿರಿಯಪ್ಪ 


ಸ . ನಂ . 
471ರ 


12 


4 ) 


ಖುಷಿ 


ಸ . ನಂ .42ರ 


ಸ . ನಂ . 43 


ಸ . ನಂ .28 


0 - 08 


0 - 25 


ಕೆ. ಎಂ . ಮುತ್ತುರಾಜ್ ಬಿನ್ 

ಕೆ. ಎಂ . ಮುತ್ತುರಾಜ್ ಬಿನ್ 
ಕೆ. ಎಂ . ಮಾರೇಗೌಡ 

ಕೆ. ಎಂ . ಮಾರೇಗೌಡ 
ಮುನಿಚೂಡಮ್ಮ , ದೊಡ್ಡಪ್ಯಾವೇಗೌಡ ಮುನಿಚೂಡಮ್ಮ , ದೊಡ್ಡಪ್ಯಾವೇಗೌಡ 


| ಸ . ನಂ . 42ರ | 

ಉಳಿಕೆ 


13 


434 


ಖುಷ್ಠಿ 


ಸ . ನಂ . 50 


ಸ. ನಂ .42 


| 


0- 35 


0 - 60 


ಸ . ನಂ . 
43 /1ರ 
ಉಳಿಕೆ 


ಸ. ನಂ . 
431ರ 
ಉಳಿಕೆ 


50 / 6 


ಋಷಿ, 


ಸ . ನಂ . 43 


0 - 04 


0 - 12 


ಸ . ನಂ . 
50 /7ರ 


ಮಹಮ್ಮದ್ ಬಕ್ಷಿಸಾಬ್, ಅಬ್ದುಲ್ 
ಖಲೀಲ್ ಅ, ಅಲಿಂ , ಷೇಕ್ 
ಅಮೆನುಲ್ಲಾ 
ಅಬ್ದುಲ್ ನಬೀ ಉI ಬಾಬಾಸಾಬು , 
ಷೇಕಿ ಬುಡೇನ್‌ಸಾಬ್ 


ಸ. ನಂ . 50/6ರ 

ಉಳಿಕೆ 


ಮಹಮ್ಮದ್ ಬಕ್ಷಿಸಾಬ್, ಅಬ್ದುಲ್ 
ಖಲೀಲ್ ಉ । ಅಲಿಂ , ಷೇಕ್ 
ಅಮೆನುಲ್ಲಾ 
ಅಬ್ದುಲ್ ನಬೀ ಉI ಬಾಬಾಸಾಬು, 
ಷೇಕಿ ಬುಡೇನ್‌ಸಾಬ್ 


ಸ. ನಂ . 
50/ 6ರ 
ಉಳಿಕೆ 


15 


| ಅಲ 


50/ 7 


ಖುಷ್ಠಿ 


ಸ . ನಂ . 43 


0 -11 


0 - 34 


| ಸ. ನಂ . 50/ 6 | ಸ. ನಂ . 50/7ರ 

ಉಳಿಕೆ 


ಸ. ನಂ . 
50/7ರ 
ಉಳಿಕೆ 
524 


16 


524 


521 


54 


41 


| 


0 -18 


0 - 55 


ಖುಷಿ 


0 - 05 


52 / 3 
53 /2 


524 
53 /2ರ 


ಉಳಿಕೆ 
_ 52 


ಖುಷ್ಟಿ 


521 
54 
544 


| 


ಕೆ. ಹೆಚ್.ತಿಮ್ಮೇಗೌಡ, 

ಕೆ. ಹೆಚ್.ತಿಮ್ಮೇಗೌಡ, 
ಮೂಢಗಿರಿಗೌಡ, ಯಾಲಕ್ಕಿಗೌಡ ಮೂಢಗಿರಿಗೌಡ, ಯಾಲಕ್ಕೇಗೌಡ | 
ಕರಗಮ್ಮ 

ಕರಗಮ್ಮ 
ಚಿಕೆಂಪೇಗೌಡ ಬಿನ್ ತಿಪೂರು ತಿಮ್ಮ | ಚಿಕ್ಕೆಂಪೇಗೌಡ ಬಿನ್ ತಿತ್ತೂರು ತಿಮ್ಮ | 
ಮುನಿದಾಸೇಗೌಡ ಉl ಹೊಟ್ಟಪ್ಪ ಮುನಿದಾಸೇಗೌಡ ಉI ಹೊಟ್ಟಪ್ಪ 
ಬಿನ್ ಮುನಿತಿಮ್ಮೇಗೌಡ ರಾಮೇಗೌಡ | ಬಿನ್ ಮುನಿತಿಮ್ಮೇಗೌಡ 
ಬಿನ್ ಮುನಿತಿಮ್ಮೇಗೌಡ 

ರಾಮೇಗೌಡ ಬಿನ್ 
ಮುನಿತಿಮ್ಮೇಗೌಡ 


54 
544 


0 - 08 


0- 01 % 
0-06 
0 - 11 


544 


ಖುಷಿ 


57 


0 - 34 


ಭಾಗ - ೬ 


೩೫೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೫ , ೨೦೧೧ 
ಅನುಭವದಾರರ ಹೆಸರು 

| ಸ. ನಂ. 


ಖಾತೆದಾರರ ಹೆಸರು 


ತರಹ 


ಚಕ್ಕುಬಂದಿ 


) 


| 


ದಕ್ಷಿಣ 


ಪೂರ್ವ 
ಸ. ನಂ . 


ಪಶ್ಚಿಮ 
ಸ. ನಂ . 


ಉತ್ತರ 
ಸ. ನಂ . 


ಭೂಸ್ವಾಧೀನ 
ವಿಸ್ತೀರ್ಣ ಕಂದಾಯ 
ಎ . ಗುಂ ರೂ . ಪೈ. 
10 


ಸ . ನಂ . 


1. 


11 


20 


| 


54 /2 


| 


ಖುಷ್ಠಿ 


| ಸ. ನಂ . 37 | 

ಸ. ನಂ . 37 | 


ಸ . ನಂ . 57 | ಸ . ನಂ . 54 /l | ಸ . ನಂ . 54 /2ರ 


0- 27 


0 - 83 


ಉಳಿಕೆ 


54/4 


ಖುಷಿ 


ಸ. ನಂ . 54 / 4 | 


ಸ. ನಂ . 53 | ಸ. ನಂ . 54 /2 | 


ಸ . ನಂ . 52 


0 -15 | 


0 - 46 


ಕೆಂಪೇಗೌಡ, ಮಲ್ಲೇಗೌಡ ಕೆಂಪೇಗೌಡ, ಮಲ್ಲೇಗೌಡ 
ಮುನಿಗೂಸೇಗೌಡ, ರಾಮೇಗೌಡ ಮುನಿಗೂಸೇಗೌಡ, ರಾಮೇಗೌಡ 
ಬಿನ್ ಮುನಿತಿಮ್ಮೇಗೌಡ, 

ಬಿನ್ ಮುನಿತಿಮ್ಮೇಗೌಡ, 
ಕೆ. ಎಂ .ರಾಜು ಬಿನ್ 

ಕೆ. ಎಂ .ರಾಜು ಬಿನ್ 
ಮುನಿತಿಮ್ಮೇಗೌಡ 

ಮುನಿತಿಮ್ಮೇಗೌಡ 
ಕೆ . ಎಂ . ಮಾರೇಗೌಡ ಬಿನ್ 

ಕೆ. ಎಂ . ಮಾರೇಗೌಡ ಬಿನ್ 
ಮಾರೇಗೌಡ 

ಮಾರೇಗೌಡ 
ತಹಶೀಲ್ದಾರ್, ಕನಕಪುರ 
ಕೆ. ಎಂ . ಮಾರೇಗೌಡ ಬಿನ್ 

ಕೆ . ಎಂ . ಮಾರೇಗೌಡ ಬಿನ್ 
ಮಾರೇಗೌಡ 

ಮಾರೇಗೌಡ 
ಮುನಿಮಾರೇಗೌಡ, ಭದ್ರೇಗೌಡ ಬಿನ್ | ಮುನಿಮಾರೇಗೌಡ, ಭದ್ರೇಗೌಡ 
ಗೆಂಡೇಗೌಡ ಚಿಕ್ಕೇಗೌಡ, ಉ । ಬಿನ್ ಗೆಂಡೇಗೌಡ ಚಿಕ್ಕೇಗೌಡ, ಉ । 
ಭುಕ್ಷಿಯಪ್ಪ ಬಿನ್ ದೇಶೀಗೌಡ 

ಭುಕ್ಷಿಯಪ್ಪ ಬಿನ್ ದೇಶೀಗೌಡ 
ರಂಗೇಗೌಡ, ಕೆ. ಮುನಿರಾಜು ಬಿನ್ ರಂಗೇಗೌಡ, ಕೆ. ಮುನಿರಾಜು ಬಿನ್ 
ಮೂಢಗಿರಿಗೌಡ ಉ । ಕರಿಗೌಡ ಮೂಢಗಿರಿಗೌಡ ಉI ಕರಿಗೌಡ 


ಖುಷ್ಠಿ 


ಸ. ನಂ . 54 


| 


ಸ. ನಂ . 51/2 | ಸ. ನಂ . 57 /1ರ | ಸ. ನಂ . 57 /2 

ಉಳಿಕೆ 


0-08 


0 - 08 


0 - 23 


57 /2 


ಖುಷಿ 


ಸ. ನಂ . 54 


ಸ. ನಂ . 570 


ಸ. ನಂ . 54 


0 - 19 


0 - 54 


ಸ. ನಂ . 
57/2ರ 
ಉಳಿಕೆ 


24 


| 


80/l 


| 


ಖುಷಿ 


ಸ. ನಂ . 82 


| 


1 -05 


| 


1 - 28 


ಸ. ನಂ . 
80/1ರ 


ಸ. ನಂ . 
80/1ರ 
ಉಳಿಕೆ 


| ಸ. ನಂ . 80 /1ರ | 

ಉಳಿಕೆ 


ಉಳಿಕೆ 


25 . 


| 


814 


| 


ಖುಷಿ 


ಸ. ನಂ . 81/3 


0 - 35 


0 - 92 


ಸ. ನಂ . 
81 ರ ಉಳಿಕೆ 


ಸ . ನಂ . 81 / ರ 

ಉಳಿಕೆ 


ಸ . ನಂ . 81 /1ರ 

ಉಳಿಕೆ 


ಮರಿಲಿಂಗೇಗೌಡ, ಪಂಚೇಗೌಡ ಉ | | ಮರಿಲಿಂಗೇಗೌಡ, ಪಂಚೇಗೌಡ ಉ । 
ಮೋಟೇಗೌಡ, ಕೆಂಪಮ್ಮ ಕೋಂ 

ಮೋಟೇಗೌಡ, ಕೆಂಪಮ್ಮ ಕೋಂ 
ಮೋಟೇಗೌಡ ಉI ಪಂಚೇಗೌಡ ಮೋಟೇಗೌಡ ಉI ಪಂಚೇಗೌಡ 
ಜವರೇಗೌಡ ಬಿನ್ ನಿಂಗೇಗೌಡ ಜವರೇಗೌಡ ಬಿನ್ ನಿಂಗೇಗೌಡ 


81 / 2 


ಖುಷ್ಠಿ 


0 - 02 % 


0 - 07 


ಸ . ನಂ . 81 /5ಎ 
ರ ಉಳಿಕೆ 


27 | ಕೆಂಪೇಗೌಡ 


ಕೆಂಪೇಗೌಡ 


81/3 


ಸ. ನಂ .81/2ರ | ಸ. ನಂ . 80 | ಸ. ನಂ . 81/2ರ 
ಉಳಿಕೆ 

ಉಳಿಕೆ 
ಸ . ನಂ . ಸ. ನಂ . ಸ . ನಂ . 28 
81 /3ರ 

| 811ರ ಉಳಿಕೆ 


81 / 3 


ಖುಷಿ 


| 


ಸ . ನಂ . 81 /3ರ 


0 - 25 . 


0 - 66 


ಉಳಿಕೆ 


೩೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೫ , ೨೦೧೧ 


ಭಾಗ - ೬ 


೫) 


ಖಾತೆದಾರರ ಹೆಸರು 


ಅನುಭವದಾರರ ಹೆಸರು 


ಸ. ನಂ . 


ತರಹ 


ಪೂರ್ವ 
ಸ. ನಂ . 


ದಕ್ಷಿಣ 


ಚಕ್ಕುಬಂದಿ 

ಉತ್ತರ 
ಸ. ನಂ . 


ಪಶ್ಚಿಮ 
ಸ. ನಂ . 


ಭೂಸ್ವಾಧೀನ 
ವಿಸ್ತೀರ್ಣ ಕಂದಾಯ 
ಎ . ಗುಂ 


ಸ. ನಂ . 


ರೂ . ಪೈ . 
- 11 


4 


| 


5 


10. 


28 | ಸಿದ್ದಮ್ಮ ಕೋಂ ಮಟ್ಟಬೋಳೇಗೌಡ | ಸಿದ್ದಮ್ಮ ಕೋಂ ಮಟ್ಟಬೋಳೇಗೌಡ 


81 /5ಎ 


ಖು 


| 


ಸ . ನಂ . 80 


| 


ಸ . ನಂ . 81/ 2 


| 


ಸ . ನಂ . 82 


| 


0 - 04 / 


0 - 12 


ಸ. ನಂ . 
81 /5ಎರ 
ಉಳಿಕೆ 


29 | ಸಿದ್ದಮ್ಮ ಕೋಂ ಮಟ್ಟಬೋಳೇಗೌಡ | ಸಿದ್ದಮ್ಮ ಕೋಂ ಮಟ್ಟಬೋಳೇಗೌಡ 


82ಎ 


ಋಷ್ಠಿ 


| 


ಸ. ನಂ . 80 


| ಸ. ನಂ . 81 /lಎ 


0 -17 


| | 


0 - 46 


ಸ . ನಂ . 
821ರ 
ಉಳಿಕೆ 


82ರಬಿ 


ಋಷ್ಠಿ 


ಸ. ನಂ . 82 / ಎ | 


ಸ. ನಂ . 82 /2 | 


0 - 06 | 


0 - 16 


ಕೆಂಪೇಗೌಡ ಉ । ಶಭರೇ ಗೌಡ ಬಿನ್ | ಕೆಂಪೇಗೌಡ ಉ । ಶಭರೇ ಗೌಡ 
ನಿಂಗೇಗೌಡ 

ಬಿನ್ ನಿಂಗೇಗೌಡ 


ಸ. ನಂ . 
82 /1ಬಿರ 
ಉಳಿಕೆ 


ಖುಷಿ 


| ಸ. ನಂ . 821ಬಿ | ಸ. ನಂ . 82 /3 | 


0 -19 


| 


0 - 50 


ಬಿಸಿ 


ಗೂಳೇಗೌಡ ಬಿನ್ ಜವರೇಗೌಡ, ಗೂಳೇಗೌಡ ಬಿನ್ ಜವರೇಗೌಡ, | 82/2ಎ, | 
ಜವರಾಯಿಗೌಡ ಬಿನ್ ಜವರೇಗೌಡ, ಜವರಾಯಿಗೌಡ ಬಿನ್ ಜವರೇಗೌಡ, 
ಕೆಂಪೇಗೌಡ ಬಿನ್ ಈರೇಗೌಡ ಕೆಂಪೇಗೌಡ ಬಿನ್ ಈರೇಗೌಡ 
ಪುಟೀರಗೌಡ ಬಿನ್ ಪುಟ್ಟೇಗೌಡ | ಪುಟೀರೆಗೌಡ ಬಿನ್ ಪುಟ್ಟೇಗೌಡ | 82 /3 | 


ಸ . ನಂ . 
82 /2ರ 

ಉಳಿಕೆ 
ಸ . ನಂ .82 /3ರ 


ಸ. ನಂ . 
82 /lಎ 
ಉಳಿಕೆ 
ಸ . ನಂ . 
82ಗಿಬಿ 
ಉಳಿಕೆ 
ಸ . ನಂ . 
82/2ರ 
ಉಳಿಕೆ 
ಸ. ನಂ . 
82 /1ಬಿ 
ಉಳಿಕೆ 
ಸ . ನಂ . 
82 / 4ರ 
ಉಳಿಕೆ 


ಖುಷಿ 


| ಸ. ನಂ . 82 /2ರ | ಸ. ನಂ . 82/4 | 


0-03 % 


| 


0 - 09 


ಉಳಿಕೆ 


33 


8274 


ಖುಷಿ 


ಸ. ನಂ . 82 / 3 | 


0 - 02 


0 - 05 


ಜವರೇಗೌಡ ಉI ಗೆಂಡೇಗೌಡ 
ಗೂಳೀಗೌಡ ಉ । ಬಿಕರೇಗೌಡ 
ಈರಮ್ಮ , ಪುಟ್ಟಮ್ಮ 


ಜವರೇಗೌಡ ಉI ಗೆಂಡೇಗೌಡ 
ಗೂಳೀಗೌಡ ಉ । ಬಿಕರೇಗೌಡ 
ಈರಮ್ಮ , ಪುಟ್ಟಮ್ಮ 


ಸ . ನಂ . 
82 /4ರ 
ಉಳಿಕೆ 


ಸ. ನಂ . 82 /4 
ರ ಉಳಿಕೆ 


ಒಟ್ಟು 


12- 352 


ಕೋಡಿಹಳ್ಳಿ 

ಖುಷಿ 


334 /2 


ಸ. ನಂ . 335 


| ರೀ ಹಿ 334A | ರೀ .ಹಿ. 334/3 | 


0 -16 


0 - 42 


ದಂಜಿಯಾನಾಯ್ಕ ಬಿನ್ 
ಬಾಲ್ಯನಾಯ್ಕ 
ಶ್ರೀನಿವಾಸ ಬಿನ್ ಯಲ್ಲಮ್ಮ 
ಮುತ್ತೇಗೌಡ ಬಿನ್ ಕೆಂಪೇಗೌಡ, 
ತಿಮ್ಮಮ್ಮ ಕೋಂ ಮುತ್ತೇಗೌಡ 


ದಂಜಿಯಾನಾಯ್ಕ ಬಿನ್ 
ಬಾಲ್ಯನಾಯ್ಕ 
ಶ್ರೀನಿವಾಸ ಬಿನ್ ಯಲ್ಲಮ್ಮ 
ಮುತ್ತೇಗೌಡ ಬಿನ್ ಕೆಂಪೇಗೌಡ, 
| ತಿಮ್ಮಮ್ಮ ಕೋಂ ಮುತ್ತೇಗೌಡ 


ಸರ್ಕಾರಿ 
ದಾರಿ 
ಸರ್ಕಾರಿ 
ದಾರಿ 


334 /3 


ಖುಷ್ಠಿ 


| ರೀ . ಹಿ . 334 /2 


ರೀ 


0 - 23 


0 - 60 


ರೀ ಸ. ನಂ . 

335 


ಸ . ನಂ . 
337 


ಭಾಗ 


೩೫೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೫ , ೨೦೧೧ 

ಅನುಭವದಾರರ ಹೆಸರು | ಸ. ನಂ . 


*) 


ಖಾತೆದಾರರ ಹೆಸರು 


ತರಹ 


ಪೂರ್ವ 
ಸ. ನಂ . 


ದಕ್ಷಿಣ 


ಚಕ್ಕುಬಂದಿ 

ಉತ್ತರ 
ಸ. ನಂ . 


ಪಶ್ಚಿಮ 
ಸ . ನಂ . 


ಭೂಸ್ವಾಧೀನ 
ವಿಸ್ತೀರ್ಣ ಕಂದಾಯ 
ಎ . ಗುಂ ರೂ . ಪೈ. 
10 


ಸ. ನಂ . 


6 


_ 8 


4 | 5 
36 | ಕೃಷ್ಣಾನಾಯ್ಕ ಬಿನ್ ರಾಮಾನಾಯ್ಕ |ಕೃಷ್ಣಾನಾಯ್ಕ ಬಿನ್ ರಾಮಾನಾಯ್ಕ | 335/3 | ಖುಷಿ 


ಸ . ನಂ . 


ಸ. ನಂ . 335 /4 


0 - 03 


0 - 08 


ಸ . ನಂ . 
335 /3ರ 
ಉಳಿಕೆ 


ಸ. ನಂ . 
335 /3ರ 
ಉಳಿಕೆ 


335/3ರ 
ಉಳಿಕೆ 


37 


33574 


ಸ . ನಂ . 


ಖುಷಿ 


334 


335 / 4ರ 


923 


335 /4ರ ಉಳಿಕೆ 


0 - 2334 


| 


0 - 68 


ಆರ್. ಲಕ್ಷ್ಮಣನಾಯ್ಕ ಬಿನ್ 
ರಾಮನಾಯ್ಕ 


ಆರ್. ಲಕ್ಷ್ಮಣನಾಯ್ಕ ಬಿನ್ 
ರಾಮನಾಯ್ಕ 


335 /3ರ 


ಉಳಿಕೆ 


38 


337 


ಖುಷಿ 


ರಿ. ಸ. ನಂ . 


ಸರ್ಕಾರಿ 


ರೀ . ಸ . ನಂ334 | 


ರೀ . ಸ . ನಂ 339 


0 - 26 / 


0 - 76 


336 


ದಾರಿ 


ಶ್ರೀನಿವಾಸರೆಡ್ಡಿ ಬಿನ್ ಯಲ್ಲಮ್ಮ , ಶ್ರೀನಿವಾಸರೆಡ್ಡಿ ಬಿನ್ ಯಲ್ಲಮ್ಮ , 
ವೆಂಕಟೇಗೌಡ, ಗಿರಿತಿಮ್ಮಮ್ಮ ಕೋಂ ವೆಂಕಟೇಗೌಡ, ಗಿರಿತಿಮ್ಮಮ್ಮ ಕೋಂ 
ತಿಮ್ಮೇಗೌಡ ಮುದ್ದಗಿರಿಗೌಡ, ತಿಮ್ಮೇಗೌಡ ಮುದ್ದಗಿರಿಗೌಡ, 
ಹೊನ್ನಗಿರಿಗೌಡ ಬಿನ್ ವರಸೇಗೌಡ, ಹೊನ್ನಗಿರಿಗೌಡ ಬಿನ್ ವರಸೇಗೌಡ, 
ಸಣ್ಣಮ್ಮ ಕೋಂ ವೆಂಕಟರಾಮೇಗೌಡ | ಸಣ್ಣಮ್ಮ ಕೋಂ ವೆಂಕಟ 
ಇಂದ್ರಮ್ಮ ಕೋಂ ಕೆ.ಸಿ.ದೇವರಾಜು, ರಾಮೇಗೌಡ ಇಂದ್ರಮ್ಮ ಕೋಂ 
ಮೂಢಗಿರಿಗೌಡ 

ಕೆ. ಸಿ.ದೇವರಾಜು, ಮೂಢಗಿರಿಗೌಡ 


39 


| 


ದಾಸೇಗೌಡ, ಗುಂಡೇಗೌಡ 


ದಾಸೇಗೌಡ, ಗುಂಡೇಗೌಡ 


339 


| 


ಖುಷ್ಠಿ | 


ಸರ್ಕಾರಿ || 

| ರೀ . ಸ. ನಂ 337 | 


| 


0- 011 


0 - 02 


ರೀ . ಸ. ನಂ 

338 


ಕೊಕ್ಕರೆ 
ಹೊಸಹಳ್ಳಿ ಗಡಿ 


ದಾರಿ 


ಒಟ್ಟು 


1 -14 


14 -0912 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವೆಂಕಟೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಭೂಸ್ವಾಧೀನ- 2) 


ಪಿ . ಆರ್.124 


೩೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೫ , ೨೦೧೧ 

ಭಾಗ- ೬ 
ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಕಾಯಿದೆಯ ಕಲಂ -6(1) ನೇ ಪ್ರಕರಣದ ಮೇರೆಗೆ ಘೋಷಣೆ 

ಕ್ರಮಾಂಕ: ಕಂಇ:54:ಭೂಸ್ವಾಚ:2010, ದಿನಾಂಕ:29 .04.2011 
ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನು ಸಾರ್ವಜನಿಕ ರಸ್ತೆಯ ಉದ್ದೇಶಕ್ಕೆ ಅಗತ್ಯವಾಗಿದೆಯೆಂದು ದಾವಣಗೆರೆ ಜಿಲ್ಲೆ, ಜಿಲ್ಲಾಧಿಕಾರಿಗಳವರ ಪತ್ರದ ಸಂಖ್ಯೆ : ಎಲ್ಎಕ್ಯೂ .ಸಿಆ‌46/07- 08 , 
ದಿನಾಂಕ: 06. 05. 2010ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ 

ಮತ್ತು ಕರ್ನಾಟಕ ಕಾಯ್ದೆ :33 - 1991ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ : 1894ರ 1) 5 - ಎ ಪ್ರಕರಣದ (2) ನೇ ಉಪ ಪ್ರಕರಣದ ಮತ್ತು 6(1- ಎ) ಪ್ರಕರಣದ 
ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ: 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಉಪವಿಭಾಗಾಧಿಕಾರಿಗಳು, ದಾವಣಗೆರೆ ಉಪವಿಭಾಗ, ದಾವಣಗೆರೆ ಹಾಗೂ ಭೂ ಸ್ವಾಧೀನಾಧಿಕಾರಿಗಳು, ದಾವಣಗೆರೆ ಇವರನ್ನು ಸದರಿ ಜಮೀನುಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಎಲ್ಲಾ ಕಾನೂನು ಕ್ರಮಗಳನ್ನು 
ಕೈಗೊಳ್ಳಲು ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ 
ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಜಮೀನಿನ ನಕ್ಷೆಯನ್ನು ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು, ದಾವಣಗೆರೆ ಉಪವಿಭಾಗ, ದಾವಣಗೆರೆ ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ದಾವಣಗೆರೆ ಹೋಬಳಿ: ಮಾಯಕೊಂಡ 

ಗ್ರಾಮ : ಈಚಗಟ್ಟ 
ಖಾತೆದಾರರ ಅನುಭವದಾರರ ಹೆಸರು ರಿ . ಸ. ನಂ . ತರಹ 

ಚಕ್ಕುಬಂದಿ 

ಬೇಕಾಗುವ ಜಮೀನಿನ ಅಂದಾಜು 
ಹೆಸರು 

ಪೂರ್ವ ಪಶ್ಚಿಮ | ಉತ್ತರ | ದಕ್ಷಿಣ ವಿಸ್ತೀರ್ಣ ಆಕಾರ 

ಎ - ಗುಂ 

ರೂ . ವೈ . 
| 5 
ಓಂಕಾರಪ್ಪ ಬಿನ್ ಲೇ : ಗೌಡ್ರಬಸಪ್ಪ ಓಂಕಾರಪ್ಪ ಬಿನ್ ಲೇ : ಗೌಡ್ರಬಸಪ್ಪ 

51/2 ರಸ್ತೆ ಮತ್ತು 48 || 49 

0 - 9 1/2 

0 - 21 
2. ಜಿ.ಬಿ. ನಾಗೇಂದ್ರಪ್ಪ ಬಿನ್ ಲೇ : ಗೌಡ್ರ ಜಿ.ಬಿ. ನಾಗೇಂದ್ರಪ್ಪ ಬಿನ್ ಲೇ : ಗೌಡ್ರ | 51 /2 | ಖುಷಿ _ 57 510 49 , 50 || 51 / 2 | | 0 - 18 1 /2 

0 - 40 
ಬಸಪ್ಪ ಬಸಪ್ಪ 
ಒಟ್ಟು ವಿಸ್ತೀರ್ಣ 

0 - 28 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವೆಂಕಟೇಶಮೂರ್ತಿ 
ಪಿ .ಆರ್ .144 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಭೂಸ್ವಾಧೀನ- 2 ಮತ್ತು ಪುನರ್ವಸತಿ) 


೫) 


10 


11 . 


ಖುಷ್ಟಿ 


_ _ 51 


ಒಳಿ 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೫ , ೨೦೧೧ 

೩೫೭ 
ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಕಾಯಿದೆಯ ಕಲಂ - 6(1) ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 

ಕ್ರಮಾಂಕ: ಕಂ . ಇ:53:ಭೂಸ್ವಾಶಿ:2010 , ದಿನಾಂಕ:29.04.2011 
ಜಿಲ್ಲಾಧಿಕಾರಿಗಳು , ಶಿವಮೊಗ್ಗ ಜಿಲ್ಲೆ ರವರು ದಿನಾಂಕ:19 . 08 . 2010ರ ಕರ್ನಾಟಕ ರಾಜ್ಯಪತ್ರದ ಭಾಗ - 6 ಪುಟ ಸಂಖ್ಯೆ:1002 - 1003 ರಲ್ಲಿ ಪ್ರಕಟವಾದ ಅಧಿಸೂಚನೆ ಕ್ರಮಾಂಕ: ಆರ್( 3) ಎಲ್. ಎ . ಕ್ಯೂ .(ಸಿಆರ್‌.210 /2009 - 10 ) 
ಎಸ್. ಆರ್ .11 /2010 - 11 ದಿನಾಂಕ:27.07.2010ರ ಅಧಿಸೂಚನೆಯಲ್ಲಿ ಸೂಚಿಸಿರುವ ಜಮೀನುಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ, ಹೊಸಕೆರೆ ನಿರ್ಮಾಣದ ಸಲುವಾಗಿ ಬೇಕಾಗಬಹುದೆಂದು ಅಧಿಸೂಚಿಸಿರುತ್ತಾರೆ. 

ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ 17ರ ತಿದ್ದುಪಡಿಯಾದ 1904ನೇ ಸಾಲಿನ ಭೂ ಸಂಗ್ರಹಣಾ ಅಧಿನಿಯಮ 1894ನೇ ಸಾಲಿನ ಕೇಂದ್ರ ಅಧಿನಿಯಮದ ಪ್ರಕರಣ 5 ( ಎ) ರ ಉಪಪ್ರಕರಣ 
( 2) ಮತ್ತು 6 (1 - ಎ) ಪ್ರಕರಣದ ಮೇರೆಗೆ ಉಪವಿಭಾಗಾಧಿಕಾರಿಗಳು , ಸಾಗರ ರವರು ಸಲ್ಲಿಸಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಸದರಿ ಜಮೀನುಗಳನ್ನು ಮೇಲೆ ನಿರ್ದಿಷ್ಟಪಡಿಸಲಾದ ಉದ್ದೇಶಕ್ಕೆ ವಶಪಡಿಸಿಕೊಳ್ಳಲಾಗಿದೆ 
ಎಂಬುದಾಗಿ ಅಭಿಪ್ರಾಯಪಟ್ಟಿದ್ದಾರೆ. 

ಸದರಿ ಭೂ ಸಂಗ್ರಹಣಾ ಅಧಿನಿಯಮ 6ನೇ ಪ್ರಕರಣದ ಮೇರೆಗೆ ಸದರಿ ಜಮೀನು ಮೇಲಿನ ಉದ್ದೇಶಕ್ಕಾಗಿ ಬೇಕಾಗಿರುವುದರಿಂದ ಈ ಮೂಲಕ ಘೋಷಿಸಲಾಗಿದೆ. 

ಸದರಿ ಭೂ ಸಂಗ್ರಹಣಾ ಅಧಿನಿಯಮದ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ಉಪವಿಭಾಗಾಧಿಕಾರಿಗಳು , ಸಾಗರ ಉಪವಿಭಾಗ, ಸಾಗರ ರವರನ್ನು ಸದರೀ ಜಮೀನಿನಲ್ಲಿ ಮುಂದಿನ ಎಲ್ಲಾ ಕಾನೂನು ಕ್ರಮಗಳನ್ನು 
ಜಿಲ್ಲಾಧಿಕಾರಿಗಳವರ ಪ್ರಶಾಸನ ಕಾರ್ಯಕ್ರಮಗಳನ್ನು ನಿರ್ವಹಿಸುವಂತೆ ಈ ಮೂಲಕ ನಿಯೋಜಿಸಲಾಗಿದೆ. ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ಆದೇಶಗಳನ್ನು ಪಡೆಯುವಂತೆ ಸದರಿ ಅಧಿನಿಯಮ 7ನೇ ಪ್ರಕರಣದ ಮೇರೆಗೆ 
ನಿರ್ದೆಶಿಸಲಾಗಿದೆ. 
ಸದರಿ ಜಮೀನುಗಳ ನಕ್ಷೆಯನ್ನು ಉಪವಿಭಾಗಾಧಿಕಾರಿಗಳು , ಸಾಗರ ಉಪವಿಭಾಗ, ಸಾಗರ ರವರ ಕಾರ್ಯಾಲಯದಲ್ಲಿ ಇಡಲಾಗಿದೆ. 

ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಶಿಕಾರಿಪುರ ಹೋಬಳಿ: ತಾಳಗುಂದ 

ಗ್ರಾಮ : ಬಿಸಲಹಳ್ಳಿ 
ಕ ಖಾತೆದಾರರ / ಹಿಡುವಳಿದಾರರ ಹೆಸರು ಅನುಭವದಾರರ ಹೆಸರು: 

ಸ . ನಂ . ತರಹ 

ಚಕ್ಕುಬಂದಿ 

ಭೂ ಸ್ವಾಧೀನ ಜಮೀನಿನ ವಿವರ 
ಶ್ರೀಯುತರುಗಳಾದ: ಶ್ರೀಯುತರುಗಳಾದ: 

ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ. ನಂ . 

ಸ. ನಂ . 

ಎ - ಗುಂ ರೂ . ವೈ . 

10 | 11 . 
ಹೇಮಪ್ಪಯ್ಯ ಬಿನ್ ಗದಿಗೆಪ್ಪಯ್ಯ ಹೇಮಪ್ಪಯ್ಯ ಬಿನ್ ಗದಿಗೆಪ್ಪಯ್ಯ , 

39 , 40 0 . 25 

0 . 24 
ವಿಶ್ವನಾಥಯ್ಯ ಬಿನ್ ವೀರಭದ್ರಯ್ಯ , ವಿಶ್ವನಾಥಯ್ಯ ಬಿನ್ ವೀರಭದ್ರಯ್ಯ , 
ರುದ್ರಯ್ಯ ಬಿನ್ ವೀರಭದ್ರಯ್ಯ ರುದ್ರಯ್ಯ ಬಿನ್ ವೀರಭದ್ರಯ್ಯ 
ಸರ್ಕಾರಿ ಸರ್ಕಾರಿ 

129 39 , 37 | 

129 

0 .34 
3. ವಿಶ್ವನಾಥಯ್ಯ ಬಿನ್ ವೀರಭದ್ರಯ್ಯ , ವಿಶ್ವನಾಥಯ್ಯ ಬಿನ್ ವೀರಭದ್ರಯ್ಯ , | 39 

ತರಿ 40 | 

129 0 .20 

0 . 21 
( ರುದ್ರಯ್ಯ ಬಿನ್ ವೀರಭದ್ರಯ್ಯ ರುದ್ರಯ್ಯ ಬಿನ್ ವೀರಭದ್ರಯ್ಯ 
ಜುಮ್ಮಾ. 

1. 39 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವೆಂಕಟೇಶಮೂರ್ತಿ 
ಪಿ . ಆರ್ .149 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಭೂಸ್ವಾಧೀನ- 2 ಮತ್ತು ಪುನರ್ವಸತಿ) 


ಸಂ . 


ಸ . ನಂ . 


| 


37 


37 


೩೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೫ , ೨೦೧೧ 


ಭಾಗ- ೬ 


ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಕಾಯಿದೆಯ ಕಲಂ - 6(1) ನೇ ಪ್ರಕರಣದ ಮೇರೆಗಿನ ಅಧಿಸೂಚನೆ 

ಕ್ರಮಾಂಕ: ಕಂ. ಇ:43:ಭೂಸ್ವಾಶಿ:2010, ದಿನಾಂಕ:15.04.2011 
ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ ರವರು ದಿನಾಂಕ:27.05.2010ರ ಕರ್ನಾಟಕ ರಾಜ್ಯಪತ್ರದ ಭಾಗ - 6 ಪುಟ ಸಂಖ್ಯೆ:679 -680 ರಲ್ಲಿ ಪ್ರಕಟವಾದ ಅಧಿಸೂಚನೆ ಕ್ರಮಾಂಕ: ಎಲ್. ಎ.ಕ್ಯೂ .( ಸಿಆ‌.09 /2009 -10) 
ಎಸ್ . ಆರ್. 08 /2010 - 11 ದಿನಾಂಕ: 05. 05 .2010ರ ಅಧಿಸೂಚನೆಯಲ್ಲಿ ಸೂಚಿಸಿರುವ ಜಮೀನುಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ , ಶಿಕಾರಿಪುರ ಪುರಸಭೆಯ ನೀರಿನ ಟ್ಯಾಂಕ್ ನಿರ್ಮಾಣದ ಸಲುವಾಗಿ ಬೇಕಾಗಬಹುದೆಂದು 
ಅಧಿಸೂಚಿಸಿರುತ್ತಾರೆ. 

ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ 17ರ ತಿದ್ದುಪಡಿಯಾದ 1904ನೇ ಸಾಲಿನ ಭೂ ಸಂಗ್ರಹಣಾ ಅಧಿನಿಯಮ 1894ನೇ ಸಾಲಿನ ಕೇಂದ್ರ ಅಧಿನಿಯಮದ ಪ್ರಕರಣ 5( ಎ) ರ ಉಪಪ್ರಕರಣ 
( 2) ಮತ್ತು 6(1 - ಎ) ಪ್ರಕರಣದ ಮೇರೆಗೆ ಉಪವಿಭಾಗಾಧಿಕಾರಿಗಳು, ಸಾಗರ ರವರು ಸಲ್ಲಿಸಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಸದರಿ ಜಮೀನುಗಳನ್ನು ಮೇಲೆ ನಿರ್ದಿಷ್ಟಪಡಿಸಲಾದ ಉದ್ದೇಶಕ್ಕೆ ವಶಪಡಿಸಿಕೊಳ್ಳಲಾಗಿದೆ 
ಎಂಬುದಾಗಿ ಅಭಿಪ್ರಾಯಪಟ್ಟಿದ್ದಾರೆ . 

ಸದರಿ ಭೂ ಸಂಗ್ರಹಣಾ ಅಧಿನಿಯಮ 6ನೇ ಪ್ರಕರಣದ ಮೇರೆಗೆ ಸದರಿ ಜಮೀನು ಮೇಲಿನ ಉದ್ದೇಶಕ್ಕಾಗಿ ಬೇಕಾಗಿರುವುದರಿಂದ ಈ ಮೂಲಕ ಘೋಷಿಸಲಾಗಿದೆ. 

ಸದರಿ ಭೂ ಸಂಗ್ರಹಣಾ ಅಧಿನಿಯಮದ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ಉಪವಿಭಾಗಾಧಿಕಾರಿಗಳು, ಸಾಗರ ಉಪವಿಭಾಗ, ಸಾಗರ ರವರನ್ನು ಸದರೀ ಜಮೀನಿನಲ್ಲಿ ಮುಂದಿನ ಎಲ್ಲಾ ಕಾನೂನು ಕ್ರಮಗಳನ್ನು 
ಜಿಲ್ಲಾಧಿಕಾರಿಗಳವರ ಪ್ರಶಾಸನ ಕಾರ್ಯಕ್ರಮಗಳನ್ನು ನಿರ್ವಹಿಸುವಂತೆ ಈ ಮೂಲಕ ನಿಯೋಜಿಸಲಾಗಿದೆ. ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ಆದೇಶಗಳನ್ನು ಪಡೆಯುವಂತೆ ಸದರಿ ಅಧಿನಿಯಮ 7ನೇ ಪ್ರಕರಣದ ಮೇರೆಗೆ 
ನಿರ್ದೆಶಿಸಲಾಗಿದೆ. 
ಸದರಿ ಜಮೀನುಗಳ ನಕ್ಷೆಯನ್ನು ಉಪವಿಭಾಗಾಧಿಕಾರಿಗಳು , ಸಾಗರ ಉಪವಿಭಾಗ , ಸಾಗರ ರವರ ಕಾರ್ಯಾಲಯದಲ್ಲಿ ಇಡಲಾಗಿದೆ. 

ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಶಿಕಾರಿಪುರ ಹೋಬಳಿ: ಕಸಬಾ 

ಗ್ರಾಮ : ಹಳಿಯೂರು 
ಕ್ಯ | ಖಾತೆದಾರರ / ಹಿಡುವಳಿದಾರರ ಹೆಸರು ಅನುಭವದಾರರ ಹೆಸರು: ಸ . ನಂ . 

ತರಹ ಚಕ್ಕುಬಂದಿ 

ಭೂ ಸ್ವಾಧೀನ ಜಮೀನಿನ ವಿವರ 
ಶ್ರೀಯುತರುಗಳಾದ: ಶ್ರೀಯುತರುಗಳಾದ: 

ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 
ಸ. ನಂ . ಸ. ನಂ . ಸ. ನಂ . ಸ. ನಂ . ಎ - ಗುಂ ರೂ . ವೈ . 

- 10 

11 
1. ಪಾರ್ವತಮ್ಮ ಕೋಂ ಷಣ್ಮುಖಪ್ಪ ಪಾರ್ವತಮ್ಮ ಕೋಂ ಷಣ್ಮುಖಪ್ಪ | 26/1ಎ | ಖುಷ್ಠಿ ಕುಂಬಾರಗುಂಡಿ | ಜಾವೆದ್ | ಪುರಸಭೆ ರಸ್ತೆ | ಖರಾಬು 

0 .03 

4 . 00 
ಖಾನ್ 

ನಿವೇಶನ 
ಜುಮ್ರಾ 

0.03 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವೆಂಕಟೇಶಮೂರ್ತಿ 
ಪಿ . ಆರ್ .141 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ವಾಧೀನ- 2 ಮತ್ತು ಪುನರ್ವಸತಿ) 


೫ 
) 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೫ , ೨೦೧೧ 

೩೫೯ 
ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಕಾಯ್ದೆ ಕಲಂ 6 (1) ರ ಅನ್ವಯ ಘೋಷಣೆ 

ಕ್ರಮಾಂಕ: ಕಂ . ಇ:68: ಭೂಸ್ವಾತು:2010, ದಿನಾಂಕ:24.03.2011 
ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ , ಬೆಂಗಳೂರು ಕರ್ನಾಟಕ ಗೃಹ ಮಂಡಳಿಯವರು ವಿವಿಧ ವರ್ಗದ ಮನೆಗಳನ್ನು ಕಟ್ಟಲು ಬೇಕಾಗಬಹುದೆಂದು ಗೃಹ 
ಮಂಡಳಿಯ ಆಯುಕ್ತರವರ ಕ್ರಮಾಂಕ:ಭೂಸ್ವಾವಿ 56/ 2009 - 10 ದಿನಾಂಕ:24.10. 2009ರ ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ. 

- ಕರ್ನಾಟಕ ಸರ್ಕಾರದವರು 1991ನೇ ಸಾಲಿನ ಕರ್ನಾಟಕ ಅಧಿನಿಯಮ 33ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಕೇಂದ್ರ ಅಧಿನಿಯಮ (1) 5ಎ ಪ್ರಕರಣದ ಉಪಪ್ರಕರಣ (2) ಮತ್ತು 6 (1ಎ) ಪ್ರಕರಣದ ಮೇರೆಗಿನ ಗೃಹ 
ಆಯುಕ್ತರ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ಹೇಳಿದ ಉದ್ದೇಶಕ್ಕಾಗಿ ಭೂಸ್ವಾಧೀನ ಪಡಿಸಿಕೊಳ್ಳುವುದು ಅವಶ್ಯಕವೆಂದು ಪರಿಗಣಿಸಿದ್ದಾರೆ. 

ಸದರಿ ಭೂಸ್ವಾಧೀನ ಅಧಿನಿಯಮ 6ನೇ ಪ್ರಕರಣದ ಮೇರೆಗೆ ಸದರಿ ಜಮೀನು ಮೇಲಿನ ಉದ್ದೇಶಕ್ಕಾಗಿ ಬೇಕಾಗಿರುವುದೆಂದು ಈ ಮೂಲಕ ಘೋಷಿಸಲಾಗಿದೆ. 

ಸದರಿ ಭೂಸ್ವಾಧೀನ ಅಧಿನಿಯಮ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು ಇವರನ್ನು ಸದರಿ ಜಮೀನಿನ ಸಂಬಂಧದಲ್ಲಿ ಮುಂದಿನ ಎಲ್ಲಾ 
ನಡವಳಿಕೆಗಳನ್ನು ಕೈಗೊಳ್ಳಲು ಗೃಹ ಆಯುಕ್ತರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸುವಂತೆ ಈ ಮೂಲಕ ನಿಯಮಿಸಲಾಗಿದೆ ಮತ್ತು ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ಆದೇಶಗಳನ್ನು ಪಡೆಯವಂತೆ ಸದರಿ ಅಧಿನಿಯಮದ 
7ನೇ ಪ್ರಕರಣದ ಮೇರೆಗೆ ನಿರ್ದೆಶಿಸಲಾಗಿದೆ. 
ಸದರಿ ಜಮೀನಿನ ನಕ್ಷೆಯನ್ನು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು, ಕರ್ನಾಟಕ ಗೃಹ ಮಂಡಳಿ , ಬೆಂಗಳೂರು ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 

ಪರಿಶಿಷ್ಟ 
ಜಿಲ್ಲೆ : ತುಮಕೂರು ತಾಲ್ಲೂಕು: ಪಾವಗಡ ಹೋಬಳಿ: ಕಸಬಾ 

ಗ್ರಾಮ : ಪಾವಗಡ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ . ನಂ . ತರಹ 

ಚಕ್ಕುಬಂದಿ 

ಭೂ ಸ್ವಾಧೀನ ಜಮೀನಿನ ವಿವರ 
ಪೂರ್ವ 

ಉತ್ತರ ದಕ್ಷಿಣ 

ವಿಸ್ತೀರ್ಣ ಆಕಾರ 
ಸ. ನಂ . ಸ. ನಂ . ಸ. ನಂ . ಸ. ನಂ . 

ಎ - ಗುಂ 

ರೂ . ವೈ . 
10 

- 11 
ಮಹಮ್ಮದ್ ಖಲೀಮುಲ್ಲಾ ಬಿನ್ ಅಬ್ದುಲ್ | ಮಹಮ್ಮದ್ ಖಲೀಮುಲ್ಲಾ 330ರ ಪೈಕಿ | ಖುಷ್ಠಿ ಸ. ನಂ . ಸ. ನಂ . 329 , | ಸ . ನಂ .341 | ಸ . ನಂ . ರಸ್ತೆ 

24 . 30 

29 = 03 
ರೆಹಮಾನ್ ಮಹಮ್ಮದ್ ಸಲೀಂ 331, 332 | ರಸ್ತೆ 

0 .10 ( ಖ ) 
ಮಹಮ್ಮದ್ ಸಲೀಂ ಬಿನ್ ಅಬ್ದುಲ್ ಮಹಮ್ಮದ್ ಅಲೀಂ 
ರೆಹಮಾನ್ 
ಮಹಮ್ಮದ್ ಅಲೀ ಬಿನ್ ಅಬ್ದುಲ್ 
ರೆಹಮಾನ್ 

ಘೋಷ್ಟಾರೆ 

ಎ - ಗುಂ 
ಖುಷಿ 

24.30 
ಖರಾಬು | 

00 .10 
ಒಟ್ಟು 25 . 00 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಎಂ . ವೆಂಕಟೇಶಮೂರ್ತಿ 
ಪಿ . ಆರ್‌ .143 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಭೂಸ್ವಾಧೀನ- 2 ಮತ್ತು ಪುನರ್ವಸತಿ) 


ಪಶ್ಚಿಮ 


| 


೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮೇ ೫ , ೨೦೧೧ 

ಭಾಗ- ೬ 
ಕಂದಾಯ ಸಚಿವಾಲಯ , ಬೆಂಗಳೂರು 
ಭೂಸ್ವಾಧೀನಕಾಯ್ದೆ ಕಲಂ 6(1) ನೇ ಪ್ರಕರಣದ ಮೇರೆಗೆ ಘೋಷಣೆ 

ನಂ . ಕಂಇ ಭೂಸ್ವಾಶಿ 2016, ದಿನಾಂಕ:29.04.2011 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ, ಶಿವಮೊಗ್ಗ ತಾಲ್ಲೂಕು ಅಂಭಿಕಟ್ಟೆ ಕೆರೆ ಏರಿ ನಿರ್ಮಾಣಕ್ಕೆ ಭೂಸ್ವಾಧೀನಪಡಿಸಲು ಅಗತ್ಯವಾಗಿದೆ ಎಂದು ಶಿವಮೊಗ್ಗ 
ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂ ಸ್ವಾಧೀನ ಕಾಯ್ದೆ 1894ರ ಕಲಂ 4(1) ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ ಆರ್ (3) ಎಲ್.ಎ . ಕ್ಯೂ ಎಸ್.ಆರ್. 610 -11 ದಿನಾಂಕ:23.04 .2010ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ 
ಮತ್ತು ಕರ್ನಾಟಕ ಕಾಯ್ದೆ 33 : 1991 ರನ್ವಯ ತಿದ್ದುಪಡಿಯಾದ ಭೂ ಸ್ವಾಧೀನ ಕಾಯ್ದೆ 1894ರ (ಕೇಂದ್ರ ಕಾಯ್ದೆ 1894ರ (1) 5ಎ ಪ್ರಕರಣದ (2) ನೇ ಉಪ ಪ್ರಕರಣದ ಮತ್ತು 6(1) ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು 
ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಸ್ವಾಧೀನ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ, ಮೇಲೆ ತಿಳಿಸಿದ 
ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ ಕಾಯ್ದೆ ಕಲಂ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು, ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ 
ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಸ್ವಾಧೀನ ಕಾಯ್ದೆ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಸ್ವಾಧೀನಕ್ಕೆ ಸಂಬಂಧಿಸಿದ 
ಆದೇಶವನ್ನು ಪಡೆದುಕೊಳ್ಳಲು ಸದರಿ ಕಾಯ್ದೆಯ ಕಲಂ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 
ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು, ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗ ಇವರ ಕಛೇರಿಯಲ್ಲಿ ಇಡಲಾಗಿದೆ. 

ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಶಿವಮೊಗ್ಗ ಹೋಬಳಿ: ಹಾರನಹಳ್ಳಿ 

ಗ್ರಾಮ : ಅಂಬ್ಲಿಕಟ್ಟೆ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ. ನಂ . ವಿಸ್ತೀರ್ಣ ತರಹ 

ಚಕ್ಕುಬಂದಿ 

ಸ್ಥಾವರಗಳು 
ಪೂರ್ವ 

ಉತ್ತರ ದಕ್ಷಿಣ 
_ 1 | 2 

10 
1. ಸುರೇಶ ಬಿನ್ ಲೇ : ಮಲ್ಲಪ್ಪ 

1 - 05 ಖುಷ್ಠಿ | 

ಸ. ನಂ .8ರ 1ನೇ | | ಸ. ನಂ .9 | ಸ. ನಂ .9 ಸ. ನಂ .9 | ಯಾವುದೂ ಇಲ್ಲ 

ಬ್ಲಾಕ್ 
1 - 05 


*) 


ಆಕಾರ 


ಪಶ್ಚಿಮ 


2|- 


- 5 


ಸ್ವಂತ 


ಒಟ್ಟು 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ವೆಂಕಟೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 


ಪಿ .ಆರ್‌.145 


ಕಂದಾಯ ಇಲಾಖೆ (ಭೂಸ್ವಾಧೀನ- 2 ಮತ್ತು ಪುನರ್ವಸತಿ) 


